ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 
ಪಡಿತರ ಚೀಟಿಗಳ ಫಲಾನುಭವಿಗಳ ಬಗ್ಗೆ 
ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ(ವಿಧಾನ ಸಭೆಯಿಂದ ಚುನಾಯಿತರಾದವರು ) - 


699 (834) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ಬೀದರ್‌ ಜಿಲ್ಲೆಯಲ್ಲಿ ಬಿ. ಪಿ. ಎಲ್‌ ಮತ್ತು ಎ. ಪಿ. ಎಲ್‌ ಪಡಿತರ ಕಾರ್ಡುದಾರರ ಸಂಖ್ಯೆ ಎಷ್ಟು; (ವಿಧಾನ ಸಭಾ ಕ್ಷೇತ್ರವಾರು 
ವಿವರ ನೀಡುವುದು) 


(ಆ) 2019-2020ನೇ ಸಾಲಿನಲ್ಲಿ ಎಷ್ಟು ಫಲಾನುಭವಿಗಳಿಗೆ ಬಿ. ಪಿ. ಎಲ್‌ ಹಾಗೂ ಎ. ಪಿ. ಎಲ್‌ ಕಾರ್ಡುಗಳನ್ನು ನೀಡಲಾಗಿದೆ; 
(ಗ್ರಾಮ ಮತ್ತು ವಿಧಾನ ಸಭಾ ಕ್ಷೇತ್ರವಾರು ಸ್ಪಷ್ಟ ವಿವರ ಒದಗಿಸುವುದು) 


(ಇ) 2019-2020 ನೇ ಸಾಲಿನಲ್ಲಿ ಪಡಿತರ ಚೀಟಿಗಳಿಗೆ ಸ್ವೀಕರಿಸಿದ ಒಟ್ಟು ಅರ್ಜಿಗಳು ಎಷ್ಟು; 


(ಈ) ಇದರಲ್ಲಿ ಎಷ್ಟು ಫಲಾನುಭವಿಗಳಿಗೆ ಕಾರ್ಡುಗಳನ್ನು ನೀಡಲಾಗಿದೆ; (ಫಲಾನುಭವಿಗಳ ಹೆಸರು, ಗ್ರಾಮ ಕ್ಷೇತ್ರವಾರು ಮಾಹಿತಿ 
ನೀಡುವುದು) 


(ಉ) ಪಡಿತರ ಕಾರ್ಡುದಾರರಿಗೆ ಆಹಾರ ವಿತರಣೆ ಕೇಂದ್ರ (ಅಂಗಡಿ) ಗ್ರಾಮದಿಂದ ಎಷ್ಟು ದೂರದಲ್ಲಿರಬೇಕು? (ಸಂಪೂರ್ಣ ವಿವರ 
ನೀಡುವುದು) 


